ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 
ಬುಧವಾರ, ದಿನಾಂಕ 23ನೇ ನವೆಂಬರ್‌, 2016 
(ಸಮಯ: ಬೆಳಗ್ಗೆ: 10.30 ಗಂಟೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟಿ 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟಿ 


pA ರಾಜ್ಯದಲ್ಲಿ ಬರಗಾಲ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ 


ವಿಶೇಷ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


3. ವರದಿಗಳನ್ನೊಪ್ಪಿಸುವುದು 


ಶ್ರೀ ಕೆ. ಶಿವಮೂರ್ತಿ (ಅಧ್ಯಕ್ಷರು, ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು 


ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ) ಅವರು - 2016-17ನೇ ಸಾಲಿನ ಕರ್ನಾಟಕ 
ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ 
ಸಮಿತಿಯ 6ನೇ ವರದಿಯನ್ನೊಪ್ಪಿಸುವುದು. 


4. ಅರ್ಜಿಗಳನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಅರ್ಜಿಗಳ ಸಮಿತಿ) 
ಅವರು - ಈ ಕೆಳಕಂಡ ಅರ್ಜಿಗಳನ್ನು ಒಪ್ಪಿಸುವುದು. 


1. ಪರಿಶಿಷ್ಟ ಜಾತಿಯವರ ಕುಲದೇವರಾದ ಕಾಡ್ಯ ದೇವಸ್ಥಾನದ ಜೀರ್ಣೋದ್ದಾರಕ್ಕೆ 
ತಡೆಯೊಡ್ಡುತ್ತಿರುವುದಲ್ಲದೆ ಪೂಜೆಗೆ ಅವಕಾಶ ನೀಡದಿರುವ ಬಗ್ಗೆ. 


೨ 2; 


2. ಹಿರೇಕೆರೂರು ತಾಲ್ಲೂಕಿನ ಹಿರೇಮೊರಬ ಗ್ರಾಮದ ಸರ್ಕಾರಿ ಪ್ರೌಢ ಶಾಲೆಯನ್ನು 
ಉಳಿಸಿಕೊಡುವ ಬಗ್ಗೆ. 


3. ಧಾರವಾಡ ಜಿಲ್ಲೆ ಕಲಘಟಗಿ ತಾಲ್ಲೂಕು, ತಬಕದ ಹೊನ್ನಿಹಳ್ಳಿಯಿಂದ ಜಿನ್ನೂರ 
ವರೆಗೆ ಕಾಲುವೆಗಳಿಂದ ನೀರು ತುಂಬಿಸುವ ಯೋಜನೆಯಡಿ ಭೂಮಿ 
ಕಳೆದುಕೊಡ ರೈತರಿಗೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವ ಬಗ್ಗೆ, 


4. ಹಾಸನ ತಾಲ್ಲೂಕು ಕಸಬಾ ಹೋಬಳಿ, ಉದ್ದೂರು ಗ್ರಾಮದಲ್ಲಿ ಹಾದು 
ಹೋಗಿರುವ 10 ಅಡಿ ರಿಂಗ್‌ ರಸ್ತೆ ಕಾಮಗಾರಿಗಾಗಿ ಜಮೀನು 
ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ನೀಡುವ ಬಗ್ಗೆ. 


5. ಶಾಸನ ರಚನೆ 
I. ವಿಧೇಯಕಗಳನ್ನು ಮಂಡಿಸುವುದು 


1. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರು)ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ರೆ, ಸಿದ್ಧ, ಯುನಾನಿ 


as) 
ಮತ್ತು ಯೋಗ ವೈದ್ಯ ವೃತ್ತಿ ನಿರತರ ನೋಂದಣಿ ಮತ್ತು ವೈದ್ಯಕೀಯ 
ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ಶ್ರೀ ಬಸವರಾಜ ರಾಯರೆಡ್ಡಿ (ಮಾನ್ಯ ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


3. ಶ್ರೀ ಟಿ.ಬಿ.ಜಯಚಂದ್ರ (ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಸಣ್ಣ ನೀರಾವರಿ ಸಚಿವರು) ಅವರು:- | 


ಅ) 2016ನೇ ಸಾಲಿನ ಕರ್ನಾಟಕ ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸುವ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


4. ಶ್ರೀ ಕೆ.ಜೆ. ಜಾರ್ಜ್‌ (ಮಾನ್ಯ ಬೆ೦ಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ 
ಸಚಿವರು) ಅವರು:- 


ಅ) 2016ನೇ ಸಾಲಿನ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


5. ಶ್ರೀ ಬಿ. ರಮಾನಾಥ ರೈ (ಮಾನ್ಯ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು) 
ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಅರಣ್ಯ ಅಧಿಕಾರಿಗಳು 
ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ಹಾಗೂ ಸ್ಥಳನಿಯುಕ್ತಿಗಳ ನಿಯಂತ್ರಣ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


6. ಮಹದಾಯಿ ಕಳಸಾ ಬಂಡೂರಿ ನಾಲಾ ಯೋಜನೆ : 


ಕುರಿತು - ವಿಶೇಷ ಚರ್ಚೆ 


7. ಗಮನ ಸೆಳೆಯುವ ಸೂಚನೆಗಳು | 


1. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಿಲ್ಲೆಯ ಅನೇಕ ಗ್ರಾಮಗಳಿಗೆ ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆ ಕೈಬಿಟ್ಟಿರುವುದರಿಂದ ರೈತರಿಗೆ ತೊಂದರೆಯಾಗಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 

2. ಶ್ರೀ ಎಂ.ಟಿ. ಕೃಷ್ಣಪ್ಪ ಅವರು - ತುರುವೇಕೆರೆ ತಾಲ್ಲೂಕಿನಲ್ಲಿ ಮಂಜೂರಾಗಿರುವ 
ಡಾ| ಬಿ.ಆರ್‌. ಅಂಬೇಡ್ಕರ್‌ ಭವನ ಕಟ್ಟಡ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವರ ಗಮನ 
ಸೆಳೆಯುವುದು. 


ದು 4 ; 


3. ಶ್ರೀ ವೈ.ಎ. ನಾರಾಯಣಸ್ವಾಮಿ ಅವರು - ಹೆಬ್ಬಾಳ ಕ್ಷೇತ್ರದ 14 ಕೊಳಚೆ ಪ್ರದೇಶದಲ್ಲಿ 
ವಾಸಿಸುತ್ತಿರುವ ನಾಗರಿಕರಿಗೆ ಸರ್ಕಾರ ನೀಡಿದ ಭರವಸೆಯಂತೆ ಹಕ್ಕುಪತ್ರ ನೀಡದಿರುವ 
ಬಗ್ಗೆ ಮಾನ್ಯ ಬೆ೦ಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 

4. ಶ್ರೀ ಬಿ.ಎನ್‌. ವಿಜಯ ಕುಮಾರ್‌ ಅವರು - ಬೆಂಗಳೂರಿನ ಬಹುಮಹಡಿ ವಸತಿ 
ಸಮುಚ್ಚಯಗಳ ಎಸ್‌.ಟಿ.ಪಿ.. ಪ್ಲಾಂಟ್‌ ಯೋಜನೆ ಅನುಷ್ಟಾನ ಆದೇಶವನ್ನು 
ಮಾರ್ಪಾಡು ಮಾಡುವ ಬಗ್ಗೆ ಮಾನ್ಯ ಬೆ೦ಗಳೂರು ಅಭಿವೃದ್ಧಿ ಮತ್ತು ನಗರ 


ಯೋಜನಾ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಎಂ. ಕೃಷ್ಣಪ್ಪ (ಬೆಂಗಳೂರು ದಕ್ಷಿಣ) ಅವರು - ಜಿಗಣಿ ಕೈಗಾರಿಕಾ ಪ್ರದೇಶದ 
ಮಹಂತಲಿಂಗಾಪುರ - ಕೃಷ್ಣಯ್ಯನ ದೊಡ್ಡಿವರೆಗಿನ ಹದಗೆಟ್ಟಿರುವ ರಸ್ತೆಯನ್ನು 
ದುರಸ್ಥಿಗೊಳಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) ' 


